ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯ 


ಕರ್ನಾಟಕ ವಿಧಾನ ಪರಿಷತ್ತು 


$ 820 
ಸದಸ್ಯರ ಹೆಸರು : ಶ್ರೀ ಕಾಂತರಾಜ್‌ (ಬಿಎಂಎಲ್‌) 
ಉತ್ತರಿಸಬೇಕಾದ ದಿನಾಂಕ ' $+ 17.12.2018 
ಉತ್ತರಿಸುವ ಸಚಿವರು $ ಕೃಷಿ ಸಚಿವರು 
ಪಕ್ನೆ ಉತ್ತರೆ. 
ಅ) 2017-18ನೇ ಸಾಲಿಗೆ ತುಮಕೂರು ಜಿಲ್ಲೆಗೆ 2017ನೇ ಸಾಲಿನ ಮುಂಗಾರು``'ಹೆಂಗಾಮಿನಲ್ಲಿ 
ತೋಟಗಾರಿಕೆ ಬೆಳೆಗಳಿಗೆ | ತೋಟಗಾರಿಕೆ ಬೆಳೆಗಳಿಗೆ ಲೆಕ್ಕ ಹಾಕಲಾದ ವಿಮೆ ಪರಿಹಾರ ಮೊತ್ತ ರೂ.30.50 


ಫಸಲ್‌ ಭೀಮಾ ಬೆಳೆ ವಿಮಾ 
ಯೋಜನೆಯಡಿ ತುಮಕೂರಿಗೆ 
ಬಂದ ಅನುದಾನವೆಷ್ಟು 


ಲಕ್ಷಗಳು. ಸದರಿ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳಿಗೆ 
ಯಾವುದೇ ರೈತರು ನೋಂದಣಿಯಾಗಿರುವುದಿಲ್ಲ. 


ಆ) ಕ `'ಅನುದಾನದಲ್ಲಿ`ಚೆಳೆ 
ನಷ್ಟ ಅನುಭವಿಸಿದ ರೈತರಿಗೆ ಆ 
ವರ್ಷದ ವಿಮಾ ಯೋಜನೆಯ 


ತುಮಕೂರು `ಜಕ್ಷಯಕ್ಲಿ ಪ್ರಧಾನಮಂತ್ರಿ `ಫೆಸಲ್‌ ಬೀಮಾ (ವಿಮಾ) 
ಯೋಜನೆಯಡಿ 2017ರ ಮುಂಗಾರು ಹಂಗಾಮಿನಲ್ಲಿ 
ಟೊಮ್ಯಾಟೊ(ಎನ್‌.ಎಸ್‌), ಈರುಳ್ಳಿ (ನೀ), ಮೆಣಸಿನಕಾಯಿ (ನೀ) ಮತ್ತು 


ಹಣವನ್ನು ನೀಡಲಾಗಿದೆಯೇ; | ಮೆಣಸಿನಕಾಯಿ (ಮ.ಆ.) ಬೆಳೆಗೆ ರೂ.30.50 ಲಕ್ಷಗಳ ಬೆಳೆ ವಿಮೆ ಪರಿಹಾರ 
(ತಾಲ್ಲೂಕುವಾರು ವಿವರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗಿರುತ್ತದೆ. ಸದರಿ ಬೆಳೆಗಳಿಗೆ ವಿತರಿಸಲಾದ 
ನೀಡುವುದು) ಒಟ್ಟು ಬೆಳೆ ವಿಮೆ ಪರಿಹಾರದ ಮೊತ್ತ ರೂ.25.31 ಲಕ್ಷಗಳು. 

ತಾಲ್ಲೂಕುವಾರು ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಇ) 2017-18ನೇ ಸಾಲಿಗೆ 2017-18ನೇ ಸಾಲಿನಲ್ಲಿ ``ಪಧಾನಮಂತ್ರಿ `ಫೆಸಲ್‌' ಬೀಮಾ (ವಿಮಾ) 


ವಿಮಾ ಯೋಜನೆಯಲ್ಲಿ ಬಾಕಿ 
ನೀಡಬೇಕಾಗಿರುವ ಹಣವೆಷ್ಟು 
ಈ ಹಣವನ್ನು ಯಾವಾಗ 
ನೀಡಲಾಗುವುದು? (ವವರ 
ನೀಡುವುದು) 


ಯೋಜನೆಯಡಿ 2017ರ ಮುಂಗಾರು ಹಂಗಾಮಿನಲ್ಲಿ ಒಟ್ಟು 
ರೂ.5.185 ಲಕ್ಷಗಳೆ ಬೆಳೆ ವಿಮೆ ಪರಿಹಾರ ಮೊತ್ತವನ್ನು ತೋಟಗಾರಿಕೆ ಬೆಳೆಗಳಿಗೆ 
ವಿತರಿಸಲು ಬಾಕಿ ಇರುತ್ತದೆ. 


ವಿಮಾ ಘಟಕಗಳಲ್ಲಿನ ವಿಮಾಸಂಸ್ಥೆಗಳು ಬೆಳೆ ಕಟಾವು ಪ್ರಯೋಗಗಳ 
ಮೂಲಕ ಪಡೆಯಲಾದ ಇಳುವರಿ ಮಾಹಿತಿಯ ಕುರಿತು ಆಕ್ಷೇಪಣೆಯನ್ನು 
ವ್ಯಕ್ತಪಡಿಸಿರುವುದರಿಂದ, synthetic yiಂldನ ಮಾಹಿತಿ ಪಡೆಯಲು, ಕೇಂದ್ರ 
ಸರ್ಕಾರದ ಅಂಗ ಸಂಸ್ಥೆಯಾದ ಖMNCFCಗೆ ಮಾಹಿತಿ ನೀಡಲು ಕೋರಿದ್ದು, 
ಅವರಿಂದ ಮಾಹಿತಿ ಬಂದ ನಂತರ ಇಳುವರಿಗೆ ಅನುಗುಣವಾಗಿ ಲೆಕ್ಕಾಚಾರ 
ಮಾಡಿ ಬೆಳೆ ವಿಮೆ ಪರಿಹಾರ ಮೊತ್ತ ವಿತರಿಸಲಾಗುವುದು. 


ಕೃಇ 124 ಕೃತ್ಕೀಉ 2018 


A 


(ಎನ್‌. ಎಚ್‌. ಶಿವಶಂಕರ ರೆಡ್ಡಿ 


ಕೃಷಿ ಸಚಿವರು 


ಅನುಬಂಧ 


LCQ-820 


ವಿವರ 


2017-18ನೇ ಸಾಲಿನಲ್ಲಿ ತುಮೂಕುರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಪ್ರಧಾನಮಂತ್ರಿ ಫಸಲ್‌ ಬೀಮಾ (ವಿಮಾ) ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ನೋಂದಣಿಯಾದ ರೈತರ ಮತ್ತು ಬೆಳೆ ವಿಮೆ — 


TT ತ್ಕಾಚಾರ ಹಾಕಲಾದ ವಿವರ ಚಿಕ ವಿಷೆ`ಪರಿಹಾರ ಚಿಕ ನಿಷ್‌ ಪಕಷಾರ ವಸರ" 
ಮಂದಳೆಯಾದ [ನತರ ಕಂತ [ರಾಜ್ಯದ ಪಾಲಿನ ವಿಮಾ (ಮೊತ್ತ ರೂ ಲಕ್ಷಗಳಲ್ಲಿ) ಘರಾ (ಮೊತ್ತ ರೂ [ಬಾಕಿ ತಾ (ಹೊತ್ತ ಪೂ| 
ಚೆಳೆ ತಾಲ್ಲೂಕು ಕತರ ಸಂಖ್ಯೆ |(ಮೊತ್ತರೂ ಕಂತು(ಮೊತ್ತ ರೂ ಕ್ಷಗಳಲ್ಲಿ ಗಳಲ್ಲಿ 
ಲಕ್ಷಗಳಲ್ಲಿ) ಲಕ್ಷಗಳಲ್ಲಿ) ಫವಾಸುಫನಗಳ EET EEC ETE CN TS 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
ತುಮಕೂರು Nii 1 KEE 0.02 1 0.16 1 0.16 0 0] 
ಟೊಮ್ಯಾಟೊ (ಎನ್‌. | .' ಚಿಕ್ಕನಾಯಕನಹಳ್ಳಿ 193 4.95 4.86 193 SET 8.11 0 a 
೫ er 33 Uo 0.65 gin 33 3.42 33 3.42 0 0 | 
ತುರುವೇಕೆರೆ 6. | 0.041 0.04 6 0.115 0 0 6 ಕ 
ಈರುಳ್ಳಿ (ಮ.ಆ) ಸಿರ 19 ol 0.62 |» 5.07 0 0 19 5,07 
ಮೆಣಸಿನಕಾಯಿ (ನೀ) ಮದುಗಿರಿ 34 0.64 0.48 34 22 34 22 a 0 3 
ಮೆಣಸಿನಕಾಯಿ (ಮ.ಆ) | ಚಿಕ್ಕನಾಯಕನಹಳ್ಳಿ 52 4 19 52 ಮ 52 11.42 [ 0 
E ಒಟ್ಟು 338 J 7.841 8.57 338 30.5 313 [25.31 25 5.185 


